ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಚುಕೆೆ ಗುರುತಿನ ಪ್ರಶ್ನೆ 


16-03-2021 ಪ್ರುಶ್ನೆ ಸಂಖ್ಯೆ: 182 (1195) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಮೋಹನ್‌ಕುಮಾರ್‌ ಕೊಂಡಜ್ಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಸಣ್ಣ ಕೈಗಾರಿಕ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವರು 


ವಿಷಯ: 


ಬೆಂಗಳೂರು ಅಂತಾರಾಷ್ಟೀಯ ಚಲನ ಚಿತ್ರೋತ್ಸವದ ಖರ್ಚು ವೆಚ್ಚಗಳ ಕುರಿತು 


(ಅ) ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಕರ್ನಾಟಿಕ ಚಲನಚಿತ್ರ 
ಅಕಾಡೆಮಿಯ ಸಹಯೋಗದೊಂದಿಗೆ ಕಳೆದ ಮೂರು ವರ್ಷಗಳಲ್ಲಿ ಬೆಂಗಳೂರು 
ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕ ಮಾಡಲಾದ ಒಟ್ಟು ವೆಚ್ಚಗಳು ಮತ್ತು ಆಡಳಿತಾತ್ಮಕ 
ವೆಚ್ಚಗಳೆಷ್ಟು ; (ಪ್ರತ್ಯೇಕವಾಗಿ ಸಂಪೂರ್ಣ ವಿವರ ನೀಡುವುದು) 


(ಆ) ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಉದ್ದಾಟಿನಾ ಮತ್ತು ಮುಕ್ತಾಯ ಸಮಾರಂಭಕ್ಕ 
ಮಾಡಲಾದ ಖರ್ಚುಗಳು ಎಷ್ಟು ; (ಸಂಪೂರ್ಣ ವಿವರ ನೀಡುವುದು) 


(ಇ) ಅಂತಾರಾಷ್ಟೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡಿದ ಚಲನಚಿತಗಳಿಗೆ ರಾಜಸ್ವ 
(Royalty) ರೂಪದಲ್ಲಿ ಸಂದಾಯ ಮಾಡಿದ ಹಣವೆಷ್ಟು ; (ಸಂಪೂರ್ಣ ವಿವರ ನೀಡುವುದು) 


(ಈ) ಅಂತಾರಾಷ್ಟೀಯ ಚಲನಚಿತ್ರೋತ್ಸವದಲ್ಲಿ ಸಿಗ್ನೇಚರ್‌ ಫಿಲ್ದ್‌ಗೆ ತಗುಲಿದ 
ವೆಚ್ಚವೆಷ್ಟು ; (ಸಂಪೂರ್ಣ ವಿವರ ನೀಡುವುದು) 


(ಉ) ಅಂತಾರಾಷ್ಟ್ರೀಯ ಚಲನಚಿ ತ್ರೋನೀತ್ಸವದಲ್ಲಿ 4ಜಿ ವಿನಾಯಿತಿಯನ್ನು ನೀಡಲಾಯಿತೇ; 
(ವಿವರಗಳನ್ನು ನೀಡುವುದು) 


(ಊ) ಪ್ರಸಕ್ತ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ಮಾಡಲಾಗುತ್ತಿರುವ ಒಟ್ಟು 
ವೆಚ್ಚಗಳು ಎಷ್ಟು ? (ಉದ್ವಾಟನಾ ಮತ್ತು ಮುಕ್ತಾಯ ಸಮಾರಂಭದ ವಿವರಗಳನ್ನು ಪ್ರತ್ಯೇಕವಾಗಿ 
ವಿವರ ನೀಡುವುದು) 


